ಕನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 5೦೦ (505) 
ಸದಸ್ಯರ ಹೆಸರು ಶ್ರೀ ಎಂ.ಎ.ಗೋಪಾಲಸ್ಟಾಮಿ 
ಉತ್ತರಿಸಬೇಕಾದೆ ದಿನಾಂಕ 10-03-2020 


ಪಾತ್ತರಸುವ ಸಚವಕು 


ಮಾನ್ಯ ರಾಡಿ ನಾಗೂ ತೋಟಗಾರಿಕೆ 
ಮತ್ತು ರೇಷ್ಟೆ ಸಚಿವರು. 


ಚ (ಯ 


ತ್‌ 


ಉತ್ತರ 


ಹಾಸನ ಜಲ್ಲೆಯ ಯಾವುದೇ 
ಸಳೀಯ ಸಂಸ್ಥೆ ಸ್ಥೆಗಕಲ್ಲೂ ತ್ನಾಜ್ಕ 
೪ (Neo) 
ಸಂಸ್ಥರಣೆ ನಿಯಮ 
ಪಾಲನೆಯಾಗದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
ಬಂದಿದ್ದಲ್ಲ. ಇದನ್ನು ಸರಿಪಡಿಸಲು 
ಸರ್ಕಾರ ಏನು ಕ್ರಮಕ್ಯೈಗೊಂಡಿದೆ. 


ಘನತ್ಯಾಜ್ಯ ನಿರ್ವಹಣಿ ನಿಯಮಗಳು 2೨೦16 ರೀತ್ಯಾ ಹಾಸನ 
ಜಲ್ಲೆಯ ನಗರಷ್ಪಳೀಯ ಸಂಸೆ ಸ್ಸಗಳು, ಪ್ರಾಥಮಿಕ ತ್ಯಾಜ್ಯ 
ಸಂಗ್ರಹಣೆ, ಸ ಸಾಗಣೆ. ಸಂಸ್ಥರಣಿ ಮತ್ತು ವೈಜ್ಞಾನಿಕ ವಿಲೇವಾರಿಯ 
ಜವಾಬ್ದಾರಿಯನ್ನು ಹೊಂದಿದ್ದು, ಪ್ರಸ್ತುತ ಸದರಿ ನಗರ ಸ್ಥಳೀಯ 
ಸಂಸ್ಥೆಗಳ್ಣನ ಘನತ್ಯಾಜ್ಯ “ಸ್ತು ನಿರ್ವಹಣಿ ಅನುಷ್ಟಾನದ 
ವಿವರಗಳನ್ನು ಅನುಬಂಧ-1ರಲ್ಲ ನೀಡಲಾಗಿದೆ. 
ಘನತ್ಯಾಜ್ಯ ವಸ್ನು ನಿರ್ವಹಣೆ ಅನುಷ್ಣಾನದಲ್ಲಿ ಸಾಧಿಸಬೇಕರುವ 
ಅಗತ್ಯ ಪ್ರ ಪ್ರಗತಿ ಹಾಗೂ ಪ್ರ ಪ್ರಸ್ಥುತ ಸ್ಥಿತಿಯ ನಡುವಿನ ಅಂತರವನ್ನು 


ತುಂಬಲು (in order to fill gap between required 


progress and existing status in solid waste 
management) ಸ್ವಚ್ಛ ಭಾರತ ಮಿಷನ್‌ ಅಡಿ ಹಾಸನ ನಗರ 
ಸಳೀಯ ಸಂಸ್ಥೆಗಳು ಸಿದ್ಧಪ ಡಿಸಿರುವ ಸಮಗ್ರ ಘನ ತ್ಯಾಜ್ಯ ವಸ್ತು 
ನಿರ್ವಹಣೆ ಯೋಜನಾ ಔರದಿಗಳಗೆ ಸರ್ಕಾರದ ಅನುಮೋದನೆ 
ನೀಡಲಾಗಿದೆ. 

ಸದರಿ ಯೋಜನಾ ವರದಿಗಕಲ್ಲ ನಗರಗಳು ಮುಂದಿನ 5 
ವರ್ಷಗಳ ಉತ್ತತ್ತಿ ಮಾಡಬಹುದಾದಂತಹ ತ್ಯಾಜ್ಯದ 
ಪ್ರಮಾಣವನ್ನು ವಿಶ್ಲೇಷಿಸಿ ಅಷ್ಟು ಪ್ರ ಪ್ರಮಾಣದ ತ್ಯಾಜ್ಯ ನಿರ್ವಹಣಿಗೆ 
ನ ಸಾಮರ್ಥ್ಯವನ್ನು ಪರಿಗಣಿಸಲಾಗಿರುತ್ತದೆ. 


ಆ) 


ಹಾಸನ ಜಲ್ಲೆಯ ಸ್ಥಳೀಯ 
ಸಂಸ್ಥೆಗಳ ದ್ಯಾತ್ತಿಯಲ್ಣ ಪ್ರತಿನಿತ್ಯ 
ಸಂರ್ರಹವಾಗುತ್ತಿದೆ ಹಾಗೂ 
ಅದನ್ನು ವೈಜ್ಞಾನಿಕ ರೀತಿಯಲ್ಲಿ 
ಪುನರ್‌ ಬಳಕೆ ಮಾಡುವ ಮತ್ತು 
ವಿಲೇವಾರಿ ., ಮಾಡಲು 
ಕೈಗೊಳ್ಳುತ್ತಿರುವ ಕ್ರಮಗಳೇನು 


ಸನ ಜಲ್ಲೆಯ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ 
We ತ್ಯಾಜ್ಯದ ವಿವರ ಈ ಕೆಕಕಂಡಂತ್ರಿದೆ. 


ನ.ಪ್ಥ. ಸೆಂ ಹೆಸರು ಪ್ರತಿನಿತ್ಯ ಸಂಗ್ರಹಿಸುತ್ತಿರುವ 
ತ್ಯಾಜ್ಯದ ಪ್ರಮಾಣ 

ಹಾಸನ್‌ ನಗರಸಚಿ |] 63 ಟನ್‌ 

ಅರಸೀಕೆರೆ 2೨4 ಟನ್‌ 

ನಗರಸಭೆ 

ಚನ್ನರಾಯೆಪಟ್ಟಣ ೨೦ ಟನ್‌ 

ಪುರಸಭೆ 

ಚೇಲೂರು ಪುರಸಭೆ | 8 ಟನ್‌ 

ಸೆಕಲೇಷಪುರ 10 ಟನ್‌ 

ಪುರಸಭೆ 

ಅರಕಲಗೊಡು ಪ.ಪಂ |6 ಟನ್‌ 


ಆಲೂರು ಪ.ಪಂ 2.5 ಟನ್‌ 

ಹೊಳೆನರಸೀಪುರ 12 ಟನ್‌ 

ಪುರಸಭೆ 
ಘನತ್ಸಾಜ್ಞು ನಿರ್ವಹಣಿ ನಿಯಮಗಳು ೨೦16 ರನ್ಟಯ 
ನಗರಸ್ಪಳೀಯ ಸಂಸೆಗಳು ಹಸಿ ಹಾಗು ಒಣ ತ್ಯಾಜ್ಯವನ್ನು 
ಮೂಲದಲ್ಲಯೇ ಬೇರ್ಪಡಿಸಿ, ಸಂಗ್ರಹಿಸಲಾದ ಹಸಿ 


ತ್ಯಾಜ್ಯವನ್ನು Aerogic composting ತಂತ್ರಜ್ಞಾನ ಅನುಸ 
ಗೊಬ್ಬರವಾಗಿ ಪರಿವರ್ತಿಸಲು ಸೂಚಿಸಲಾಗಿರುತ್ತದೆ ಹ 
ಒಣ "ಅಸದಟ್ಟರುವ ಪುನರ್ಬಳಕೆ ಯೋಗ್ಯವಾದ ವಸ್ತುಗಳನ್ನು 
recycler ಗಆಗೆ ನೀಡಲು ಹಾಗೂ ನಿಸ್ಪತ್ತ ತ್ಯಾಜ್ಯವನ್ನು pe 
ವೈಜ್ಞಾನಿಕ ನೆಲಭರ್ತಿ ಮಾಡಲು ಸೂಚಿಸಲಾಗಿರುತದೆ. 

ಹಾಸನ ಜಲ್ಲೆಯ ಸ್ಥಳೀಯ ಸಂಸ್ಥೆಗಳಲ್ಲನ ತ್ಯಾಜ್ಯ ಸಂಸ್ಸರಣಿೆಯ 
ವಿವರಗಳನ್ನು ಅನುಖಂಧ- 2 ರಲ್ಲ ನೀಡಲಾಗಿದೆ. 


ಇ) 


ಹಾಸನ ಜಲ್ತೆಯೆಲ್ಲರುವ ಸ್ಥಳೀಯ 
ಸಂಸ್ಥೆಗಳ ವ್ಯಾಪಿಯಲ್ವ "ತ್ಯಾಜ್ಯ 
ಸಂಗ್ರಹಣೆ ಮಾಡಲು ವಾಹನಗಳ 
ಕೊರತೆ ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ, 
ಬಂದಿದ್ದಲ್ಲತ್ಯಾಜ್ಯ ಸಂಗ್ರಹಣೆಗಾಗಿ 


ಎಷ್ಟು ವಾಹನಗಳನ್ನು 


ಖರೀದಿಸಲಾಗಿದೆ: ಅವು ಯಾವ 
ನಗರ ಮತ್ತು ಪಟ್ಟಣಗಳಲ್ಲ 
ಕಾರ್ಯನಿರತವಾಗಿವೆ?(ವಿವರ 
ನೀಡುವುದು) 


ಬಂದಿರುತ್ತದೆ. 
ಎಸ್‌.ಬಿ.ಎಂ ಯೋಜನೆಯಡಿ ಸಿದ್ದಪಡಿಸಲಾಗಿರುವ 
ಯೋಜನಾ ವರದಿಯ ರೀತ್ಯಾ, ಹಾಸನ ಜಲ್ಲೆಯ ವಿವಿಧ ನಗರ 
ಸ್ಥಳೀಯ ಸಂಸ್ಥೆಗಳಗೆ ತ್ಯಾಜ್ಯ ಸಂಗ್ರಹಣೆಗಾಗಿ ಒಟ್ಟು 119 ವಿವಿಧ 
ವಾಹನಗಳ ಅಗತ್ಯವಿದ್ದು, ಈಗಾಗಲೇ ೨6 ವಾಹನಗಳನ್ನು 
ಉಪಯೋಗಿಸುತ್ತಿದ್ದು, ೭3 ವಾಹನಗಳ ಕೊರತೆಯುರುತ್ತದೆ. 
ಮುಂದುವರೆದು 23 ವಾಹನಗಳನ್ನು ಖರೀದಿಸಲು ಟಿಂಡರ್‌ 


ಆಹ್ವಾನಿಸಲಾಗಿರುತ್ತದೆ, ವಿವರಗಳನ್ನು ಅನುಬಂಧ-3 ರಲ್ಪ 


ಸಂಖ್ಯೆ: ನಅಇ 79 ಸಿಎಸ್‌ಎಸ್‌ 


202೦ 


ನೀಡಲಾಗಿದೆ. 
Wd 


ಪೌರಾಡಳತ ಹಾಗೂ 
ತೋಟಗಾರಿಕೆ ಮತ್ತು ರೇಷ್ಠೆ ಸಚವರು. 


ANNEXURE-1 


Door to Door Collection Source segregation P&D 
No of wards No of wards 
SLno Name ot Name of the ULB Jypecof No. of | with 100% D. No.of with 100% NSW 3 Waske . | Progress 
the District ULB Progress . Progress | Generated (in | Processed (in 
wards |D Collection wards segregation PD) TPD) 
1 Hassan CMC 35 33 94.29 35; 12 34.29 62.0 11.0 17.74 
2 Arasikere CMC 31 30 96.77 31 8 25.81 26.0 12,0 146.15 
3 channarayapatna TMC 23 18 78.26 23 5 21.74 20.0 8.0 40.00 
4 Holenrarasipura TMC 23 20 86.96 23 8 34.78 13.0 2.0 15.38 
5 Hassan Sakaleshpura TMC 23 20 86.96 | 23 6 26.09 10.0 2.0 20.00 
6 Belur TMC 23 19 82.61 23 23 100.00 ] 8.0 7.5 93.75 
7 Arkalgud TP 17 15 88.24 17 2 11.76 6.0 6.0 100.00 
| 8 | Alur TP 11 9 81.82 11 8 72.73 2.5 2.5 100.00 
Total 186 164 88.17 186 72 38.71 147.5 51 


ಅನುಬಂಧ-2 


ಹಾಸನ ಜಿಲ್ಲೆಯ ನಗರಸ್ಥಳೀಯ ಸಂಸ್ಥೆಗಳು ಘ ಘನತ್ಯಾಜ್ಯ ವಸ್ತುಗಳನ್ನು ಪ್ರಸ್ತುತ ಸಂಸ್ಥರಣೆ ಮಾಡುತ್ತಿರುವ ವಿವರ 


ನ.ಸ್ಥಸಂ ಹೆಸರು ಘನತ್ಯಾಜ್ಯ ವಸ್ತುಗಳನ್ನು ಪ್ರಸ್ತುತ ಸಂಸ್ಥರಣೆ ಮಾಡುತ್ತಿರುವ ವಿವರ 
ನಗರಸಭಾ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ 63 ಟನ್‌ ಘನತ್ಯಾಜ್ಯ ಸಂಗ್ರಹವಾಗುತ್ತಿದ್ದು, 20 ವಾರ್ಡುಗಳಲ್ಲಿ 
ಹಸಿ & ಒಣ ಕಸವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಸಂದ್ರಹಿಸಲಾಗುತ್ತಿದೆ. ಉಳಿದ ವಾರ್ಡುಗಳಲ್ಲಿ 
ತ್ಯಾಜ್ಯೋತ್ಪಾದಕರು ವಿಂಗಡಿಸಿದ ಕಸವನ್ನು ನೀಡಲು ಐ.ಇಸಿ. ಕಾರ್ಯಕ್ರಮದಡಿ ಅರಿವು 
ಹಾಸನ 'ನಗಟಳಟೆ ಮೂಡಿಸಲಾಗುತ್ತಿದೆ. ಪ್ರತ್ಯೇಕವಾಗಿ ಸಂಗ್ರಹಿಸಿದ ಒಣ ಕಸವನ್ನು ಒಣ ತ್ಯಾಜ್ಯ ಸಂದ್ರಣ ಘಟಿಕದಲ್ಲಿ 
ಪ್ರತ್ಯೇಕಿಸಿ ಪುನರ್‌ ಬಳಸಲು ಸ್ಥಾಪ್‌ ಡೀಲರ್‌ ಗೆ ಅನೌಪಚಾರಿಕ ಚಿಂದಿ ಆಯುವವರ ಮೂಲಕ 
ನೀಡಲಾಗುತ್ತಿದೆ. ಹಸಿ ಕಸವನ್ನು ಏರೋಬಿಕ್‌ ಕಾಂಪೋಸ್ಪಿಂ್‌ ಮೂಲಕ ಗೊಬ್ಬರ ಮಾಡಿ 
ವಿಲೇವಾರಿ ಮಾಡಲು ಕ್ರಮವಹಿಸಲಾಗುತ್ತಿದೆ 
ಅರಸೀಕೆರೆ ನಗರಸಭಾ ವ್ಯಾಪ್ತಿಯಲ್ಲಿ 24 ಟನ್‌ ತ್ಯಾಜ್ಯ ಸಂಗ್ರಹವಾಗುತಿದ್ದು ಒಣ ಕಸವನ್ನು 
ಅರಸೀಕೆರೆ ವಿಂಗಡಿಸಿ ಪ್ರತ್ಯೇಕವಾಗಿ ಸಂದ್ರಹಿಸಿಡಲಾಗುತ್ತಿದೆ. ಹಸಿ ಕಸವನ್ನು ಪ್ರತ್ಯೇಕವಾಗಿ ಗೊಬ್ಬರವಾಗಿ 
ನಗರಸಭಾ ಪರಿವರ್ತಿಸಲು ಕ್ರಮವಹಿಸಲಾಗಿದೆ. 
ಚನ್ನರಾಯಪಟ್ಟಿಣ ಪುರಸಭಾ ವ್ಯಾಪ್ತಿಯಲ್ಲಿ 20 ಟನ್‌ ಘನತ್ಯಾಜ್ಯ ಪ್ರತಿನಿತ್ಯ ಉತ್ತಿಯಾಗುತ್ತಿದೆ. 
ಚನ್ನರಾಯಪಟ್ಟಣ ಸ್ವಚ್ಛಭಾರತ್‌ ಮಿಷನ್‌ ಅಡಿಯಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ವಿವಿಧ ಅಭಿವೃದ್ಧಿ 
ಪುರಸಭಾ EE ಪ್ರಗತಿಯಲ್ಲಿರುತ್ತವೆ. 
ಪ್ರತಿನಿತ್ಯ ಪುರಸಭೆ ವ್ಯಾಪ್ತಿಯಲ್ಲಿ 12ಟನ್‌ ತ್ಯಾಜ್ಯ ಸಂಗ್ರಹವಾಗುತ್ತಿರುತ್ತದೆ. ಸದರಿ ತ್ಯಾಜ್ಯವನ್ನು 
ಹೊಳೆನರಸೀಪುರ ವೈಜ್ಞಾನಿಕ ರೀತಿಯಲ್ಲಿ ಪನರ್‌ಬಳಕೆ ಮಾಡಲು ಅಗತ್ಯವಿರುವ ಸಿವಿಲ್‌ ಕಾಮಗಾರಿಗಳನ್ನು 
ಪುರಸಭೆ ನೆಲಭರ್ತಿ ಜಾಗದಲ್ಲಿ ಕಲ್ಲಿಸಲು ಸ್ನಚ್ಛಭಾರತ್‌ ಮಿಷನ್‌ನಡಿ ತಯಾರಿಸಿರುವ ಅನುಮೋದಿತ 
ಯೋಜನಾ ವರದಿಯಂತೆ ಟೆಂಡರ್‌ ಕರೆದು ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತದೆ. 
ಸಕಲೇಶಪುರ ಸಕಲೇಶಪುರ ಪಟ್ಟಣದಲ್ಲಿ ಒಟ್ಟು ಪ್ರತಿನಿತ್ಯ 10 ಟನ್‌ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದುದ, ನೆಲಭರ್ತಿ 
ಪುರಸಭೆ ಜಾಗದ ಸಮಸ್ಯೆ ಇಂದಾಗಿ ವೈಜ್ಞಾನಿಕ ವಿಲೇವಾರಿ ಮಾಡಲು ತೊಂದರೆಯಾಗುತ್ತಿದೆ. 
ಬೇಲೂರು ಪುರಸಭಾ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಸುಮಾರು 800ಟನ್‌ ಘನತ್ಯಾಜ್ಯ ವನ್ನು 
ಉತ್ಪಕ್ತಿಯಾಗುತ್ತಿದ್ದು, ಇವುಗಳನ್ನು ಪುರಸಭೆಯಲ್ಲಿರುವ 6 ಆಟೋ ಟಿಪ್ಪರ್‌ ಗಳನ್ನು ಬಳಸಿ 
ಬೇಲೂರು ಪುರಸಭೆ | ಮೂಲದಲ್ಲಿಯೇ ಹಸಿ ಕಸ ಮತ್ತು ಒಣ ಕಸ ಎಂದು ಬೇರ್ಪಡಿಸಿ ಸಂಗ್ರಹಿಸಲಾಗುತ್ತಿದೆ. ಹಸಿ 
ಕಸದಿಂದ ಗೊಬ್ಬರವನ್ನು ತಯಾರಿಸಿಲಾಗುತ್ತಿದ್ದು, ಪುನರ್‌ ಬಳಕೆ ಮಾಡಬಹುದಾದ ವಸ್ತುಗಳನ್ನು 
ಪ್ರತ್ಯೇಕವಾಗಿ ನೆಲ ಭರ್ತಿ ಜಾಗದಲ್ಲಿ ಶೇಖುರಿಸಲಾಗಿದೆ. 
ಅರಕಲಗೂಡು ಅರಕಲಗುಡು ಪಟ್ಟಿಣದ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ 6 ಟಿನ್‌ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದೆ. ಸದರಿ 
ಪಟ್ಟಿಣ ತ್ಯಾಜ್ಯವನ್ನು ವೈಜ್ಞಾನಿಕ ರೀತಿಯಲ್ಲಿ ಪುನರ್‌ ಬಳಕೆ ಮಾಡಲು ಮತ್ತು ವಿಲೇವಾರಿ ಮಾಡಲು 
ಪಂಚಾಯಿತಿ ಅಗತ್ಯವಿರುವ ವಾಹನ/ಯಂತ್ರೋಪಕರಣಗಳ ಖರೀದಿಗೆ ಟೆಂಡರ್‌ ಕರೆಯಲಾಗಿದೆ. 
ಆಲೂರು ಪಟ್ಟಿ ಆಲೂರು ಪಟ್ಟಿಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ನಿತ್ಯ 2.50 ಟನ್‌ ಘನತ್ಯಾಜ್ಯ ಸಂಗ್ರಹವಾಗುತ್ತಿದೆ. 
ಪಂಚಾಯತಿ ಸದರಿ ತ್ಯಾಜ್ಯ: ವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಾಗುತ್ತಿದೆ. 


ಅನುಬ 


3 


ಹಾಸನ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಸ್ತುಗಳ ಸಂಗ್ರಹಣೆಗಾಗಿ ಅಗತ್ಯವಿರುವ ವಾಹನಗಳ ವಿವರ 


ಪ್ರಸ್ತುತ ಡಿ.ಪಿಆರ್‌ ಡಿ.ಪಿಆರ್‌ ನಲ್ಲಿ ತ್ಯಾಜ್ಯ 
ನಗರಸಳೀಯ ತ್ಯಾಜ್ಯ ಸಂಗ್ರಹಣೆಗಾಗಿ | ಉಪಯೋಗಿಸುತ್ತಿ | ರೀತ್ಯಾ ತ್ಯಾಜ್ಯ ಕೊರತೆಯಿರುವುದು ಸಂದ್ರಹಣೆಗಾಗಿ ಪ್ರಸ್ತಾಪಿಸಿರುವ ಬೆಂಡರ್‌ ಕರೆದಿರುವುದು 
ಕ್ರಸಂ | _ ಸಸ. ಹೆಸರು ಉಪಯೋಗಿಸುತ್ತಿರುವ ರುವ ಸಂಗ್ರಹಣೆಗಾಗಿ ಸಂಜೆ ವಾಹನಗಳನ್ನು ಖರೀದಿಸಲು ತಾಂತ್ರಿಕ (ಸಂಚ) 
ಗ ವಾಹನಗಳು ವಾಹನಗಳು | ಅಗತ್ಯವಿರುವ (ಸಂ) ಮಂಜೂರಾತಿ ಪಡೆಯಲಾಗಿದೆಯೇ? 
ಸಂಖ್ಯೆ ವಾಹನ(ಸಂಖ್ಯೆ) (ಹೌ/ಇ) 
1 BR Auto Tipper _ ಹೌದು _ 
(ನಗರಸಭೆ) Tractor 
Tipper Lorry 2 2 0 ಬ 0 
2 ಅರಸಿಕೆರೆ Auto Tipper 14 14 0 ಜ 
(ಪಗರ ಸಭೆ) | Tractor 4 4 0 — 
5 | 14 10 ಹಾದು 10 
Auto Tipper 4 
ಚನ್ನರಾಯಪಟ್ವಿಂ 4 4 0 Pe ೭ 
(ಪುರಸಭೆ) Iractor 
1 1 ಹೌದು 1 
Tipper Lorry 0 
4 R 4 K; 3 ಹೌದು 3 
ಹೊಳೆನರಸಿಪುರ | Auto Tipper 
(ಪುರಸಭೆ) 2 2 0 - ವ 
Tractor 
5] ಸಕಲೇಶಪುರ Auto Tipper 3 § 3 ಹೌದು 3 
(ಪುರಸಭೆ) | Tractor 2 2 0 -— § 
6 R 6 6 0 ೫ 0 
ಬೆಲೂರು Auto Tipper 
(ಪುರಸಭೆ) | 3 3 0 0 0 
Iractor 
ಅರಕಲಗೂಡು Auto Tipper 2 4 ps ಹೌದು 2 
7 (ಪಪಂ) Tractor 2 3 7 ಹೌದು 1 
8 ಆಲೂರು Auto Tipper 1 2 1 ಹೌದು 1 
(ಪಪಂ) Tractor i 2 7 ಹೌದು i 
ಬಟ್ಟ 96 19 23 23 


